ಶಿಕ್ಷಣವು ಯಾವ ಕಡೆಗೆ ತಿರುಗಬೇಕೆಂಬುದು ನಮ್ಮ 


ಹೃದಯಕಾಂತ್‌ ದಿವಾನ್‌ 


ಶಿಕ್ಷಣ ಎಂದರೇನು? 


"ಎಲ್ಲರಿಗೂ ಶಿಕ್ಷಣವೆಂಬ ವಿಚಾರ ಇತ್ತೀಚೆಗೆ ಚಾಲ್ರಗೆ ಬಂದಿದ್ದರೂ. 
ಅಂದಿನಿಂದಲೂ ಆ ವಿಚಾರ ಮತ್ತು ಅದರ ಉದ್ದೇಶಗಳು 
ವಿವಾದಗ್ರಸ್ತವಾಗಿಯೇ ಉಳದಿವೆ. ಮಕ್ಕಳನ್ನು ಅರ್ಥವ್ಯವಸ್ಥೆ ಹಾಗು 
ಉದ್ಯೋಗಗಳಗಾಗಿ ತಯಾರುಗೊಳಆಸುವ ಒಂದು ವಾಹಕವಾಗಿ 
ಶಿಕ್ಷಣವನ್ನು ಬಳಸಿಕೊಳ್ಳುವುದೇ ಇದರ ಪ್ರಯತ್ನವಾಗಿತ್ತು. ಆದರೆ 
ಈಗ ಸಂವೇದನಾಶೀಲ ಹಾಗು ಕಳಕಳಯುಳ್ಳ ಮನುಷ್ಯರಾಗಿ 
ಬೆಳೆಸಿ ಇತರರಿಗೆ ಗೌರವ ನೀಡುವ ಮತ್ತು ಸಹಾನುಭೂತಿಯನ್ನು 
ತೋರುವ ವ್ಯಕ್ತಿಯಾಗುವಂತೆ ಮಾಡುವ ಸಾಧನವಾಗಿ ಶಿಕ್ಷಣದ 
ಮೇಲೆ ಗಮನಹರಿಸುವ ಪ್ರಯತ್ನವೂ ನಡೆಯುತ್ತಿದೆ. ಇದರ ಜೊತೆಗೆ 
ಸೌಂದರ್ಯಪ್ರಜ್ಞೆ, ಸಹಯೋಗ ಮತ್ತು ಸಹಕಾರ ಮನೋಭಾವನೆ 
ಹಾಗು ಕೈಯ್ಯಾರೆ ಕೆಲಸ ಮಾಡುವ ಬಣ್ಣಿ ಗೌರವ ಹೊಂದಿರುವ 
ಗುಣಗಳ ಬೆಳವಣಿಗೆಯನ್ನು ಉತ್ತೇಜಸುವ ಎಳೆಯೂ ಹೆಣೆದು- 
ಕೊಂಡಿದೆ. ಇದು ಕೇವಲ ಅನುಭವ ಅಥವಾ ಸೃಜನಶೀಲತೆಗಾಗಿ 
ಮಾತ್ರವಲ್ಲದೆ ಮಕ್ಕಳು ಯಾವುದಾದರೂ ಒಂದು ರೀತಿಯಲ್ಲ 
ಸಮಾಜಕ್ಲೆ ಉಪಂಶಖಕ್ತ್ಷವಾದ ಹಾಗು ಉತ್ಪಾದಕ್‌ವಾದ 
ಕಾರ್ಯಗಕಲ್ಲ ಭಾಗವಹಿಸುವಂತೆ ಸಮರ್ಥರನ್ನಾಗಿ ಮಾಡುವ 
ಉದ್ದೇಶವನ್ನು ಹೊಂದಿದೆ. 


ಈ ಎಲ್ಲಾ ಅಂಶಗಳ ಮೇಲೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 
(National Curriculum Framework -NCF 2005) ಮತ್ತು 
ರಾಷ್ಟ್ರೀಯ ಶಿಕ್ಷಣ ನಿತಿ (National Education Policy -NEP 


2020)ಯೂ ಒತ್ತು ನೀಡಿದ್ದು, ವಿವೇಚನಾಪೂರ್ಣ ನೈತಿಕತೆ. 
ವೈಜ್ಞಾನಿಕ ಮನೋಭಾವ, ಭ್ರಾತೃತ್ವ ಭಾವನೆ, ಸಮಾಜದ ಬಹುತ್ವದ 
ಬೆ ಗೌರವ ಇವುಗಳ ಅಭವೃದ್ಧಿಯ ಕಡೆಗೂ ಒತ್ತು ನೀಡಿದೆ. 
ಎನ್‌ಇಪಿ 2೦೭೦ ಬಲವಾಗಿ ಪುನರುಚ್ಛರಿಸಿರುವಂತೆ ಎಲ್ಲರಿಗೂ 
ಗುಣಮಟ್ಟದ ಶಿಕ್ಷಣ ಒದಗಿಸುವ ಕಡೆಗೆ ಒಪ್ಪಿತ ಬದ್ಧತೆಯೂ ಇದೆ. 
ಈ ಹಿನ್ನೆಲೆಯಲ್ಲ ನಾವು ಶಿಕ್ಷಣವನ್ನು ಹೇಗೆ ನೀಡಲಾಗುತ್ತಿದೆ ಹಾಗು 
ಕೋವಿಡ್‌ -19 ಪರಿಸ್ಥಿತಿಯು ಹೇಗೆ ಇದಕ್ಕೆ ಅಡ್ಲಿಪಡಿಸಿದೆ 
ಎಂಬುದನ್ನು ಅವಲೋಕಸಬೇಕಾಗಿದೆ, ಇದು ಭವಿಷ್ಯದಲ್ಲಿ ಹೇಗೆ 
ವಿಕಾಸಗೊಳ್ಳುತ್ತದೆ ಎಂಬುದನ್ನು ಕುರಿತು ಸೂಚಿಸಲಾಗಿರುವ ವಿವಿಧ 
ಮಾರ್ಗಗಳನ್ನು ವಿಶ್ಲೇಷಿಸಬೇಕಾಗಿದೆ. 


ಈ ಸಾಂಕ್ರಾಮಿಕದ ಸಮಯದಲ್ಲ ಜನರು ಪರಸ್ಪರ ಪ್ರತಿಕ್ರಿಯಿಸಿದ 
ರೀತಿಬುಂದ ಕಅಯಬೇಕಾದ ಪಾಠಗಳು ಮತ್ತು ಶೈಕ್ಷಣಿಕ 
ಪ್ರಕ್ರಿಯೆಗಳಗೆ ಹಾಗು ಸಂರಚನೆಯ ಬಣ್ಣೆ ಇದು ಏನನ್ನು ಹೇಳುತ್ತಿದೆ 
ಎನ್ನುವುದನ್ನೂ ನಾವು ಪರಿಗಣಿಸಬೇಕಾಗಿದೆ. 


ಪ್ರಸ್ತುತ ಸನ್ನಿವೇಶ 
ನಾವು ಇಂದಿನ ಶಿಕ್ಷಣದ ಸ್ಟ್ಷರೂಪವನ್ನು ಪರಿಪೀಲಅಸಿದರೆ, ಅದು 


ಮೂಲದಲ್ಲ ವಿದ್ಯಾರ್ಥಿಯ ವೈಯಕ್ತಿಕ ಪ್ರಗತಿ ಹಾಗು ಶ್ರೇಣಿ 
ವ್ಯವಸ್ಥೆಯಲ್ಲ ಅವರ ಏಳಗೆಯ ಮೇಲೆ ಗಮನಹರಿಸುತ್ತದೆ. 


ಜಾಹೀರಾತುಗಳು ಕೂಡ ಒಂದು ಮಗುವನ್ನು ಉತ್ತಮರನ್ನಾಗಿ 
ರೂಪಿಸಲು, ಇತರರಿಗಿಂತ ಮುಂದಿರಲು ಹಾಗು ಹಿಂಜರಿಯದೇ 
ಇತರರನ್ನು ಹಿಂದಿಕ್ಕ್ಸ ಹೋಗುವವರಂತೆ ಮಾಡುವತ್ತ ಗಮನ 
ಹರಿಸುತ್ತವೆ. ಈ ಪ್ರಕ್ರಿಯೆಯು ಬಹುಪಾಲು ವಿದ್ಯಾರ್ಥಿಗಳನ್ನು 
ಇತರರ ನೋವಿಗೆ ಹೆಚ್ಚು ಸಂವೇದನಾಶೀಲರಾಗುವಂತೆ ರೂಪಿಸುವ 
ಅಥವಾ ಸಾಮೂಹಿಕ ಅಭವೃದ್ಧಿ ಮತ್ತು ಸಹಕಾರದ 
ಸಾಧನವಾಗಿರುವಂತಹುದಲ್ಲ. 


ಪಕ್ಷಪಾತ ಮತ್ತು ಅನ್ಯಾಯದ ಸಂದರ್ಭಗಳಕಲ್ಪ ವಿದ್ಯಾರ್ಥಿಗಳು 
ಸ್ವಪ್ರೇರಣೆಯಿಂದ  ಮಧ್ಯಪ್ರವೇಶಿಸುವವರಾಗಿ ಮಾಡುವ 
ಗುರಿಯನ್ನು ಠೇ ಪ್ರಕ್ರಿಯೆಯು ಹೊಂದಿಲ್ಲ. ವೈಯಕ್ತಿಕ ಪಲಾಯನಕ್ಕೆ 
ಇದನ್ನು ಒಂದು ಸಾಧನವನ್ನಾಗಿ ಪರಿಗಣಿಸಲಾಗಿದ್ದು. ಅರ್ಥ 
ವ್ಯವಸ್ಥೆಯಲ್ಲ ಒಂದು ಹುದ್ದೆಯನ್ನು ಪಡೆಯುವುದಷ್ಟೇ ಇದರ 
ನಿರೀಕ್ಷೆಯಾಗಿದೆ. 


ಮೊದಅಗಿಂತ ಚೆನ್ನಾಗಿ ಮತ್ತು ಉತ್ತಮವಾಗಿ ಕೆಲಸ 
ಮಾಡಬೇಕೆಂಬ ವೈಯಕ್ತಿಕ ಆಸೆಯನ್ನು ತಪ್ಪೆಂದು 
ಹೇಳಲಾಗದಿದ್ದರೂ. ವಿವೇಚನಾಪೂರ್ಣ ನೈತಿಕತೆ. ಭ್ರಾತೃತ್ವ 
ಭಾವನೆ ಹಾಗು ವೈಜ್ಞಾನಿಕ ಮನೋಭಾವ ಇವುಗಳೆಲ್ಲ 
ಇಲ್ಲದಿರುವಾಗ ಈ ಆಸೆಯು ಸಾಮಾಜಕ ಸಂರಚನೆ, ಸಮತೆ 
ಮತ್ತು ಎಲ್ಲರಿಗೂ ನ್ಯಾಯದೆಡೆಗಿನ ಪಯಣಕ್ಕೆ ಬಹಳ 
ಹಾನಿಕಾರಕವಾಗಲಡೆ. 


ಶಿಕ್ಷಣವು ಹಿಂದಿನಿಂದಲೂ ಅಸಮಾನ ಸನ್ನಿವೇಶಗಳಲ್ಪ ಇದ್ದದ್ದು 
ಮಾತ್ರವಲ್ಲ. ವಿಭಿನ್ನು ಮಕ್ಷಳನ್ನು ಹೊಂದಿದ್ದು ಅವರಿಗೆ ಅದೇ 
ಪರಿಸ್ಥಿತಿಯಲ್ಲ ಪಾಠಬೋಧನೆ ಮಾಡಿದೆ. ಆದ್ದರಿಂದಲೇ ಅದು 
'ಅಸಮತೆಯುಳ್ಳದ್ದು ಮತ್ತು ಹೊರಗಿಡುವಂತಹುದೂ' (Iniquitous 


and exclusionary) ಆಗಿದ್ದಿತು. ಯಥಾಸ್ಥಿತಿಯನ್ನು ಉಳಸಿ- 
ಕೊಂಡು ಕೆಲವು ಅಂಶಗಕಳಲ್ಲ ಮಾತ್ರ ಒಂದು ಹಂತದಿಂದ 
ಮತ್ತೊಂದು ಹಂತಕ್ಕೆ ಕೊಂಡೊಲುರುತ್ತದೆ. ಮೀಸಲಾತಿ ನೀತಿಯು 
ಜಾರಿಯಲ್ಲದ್ದರೂ ಕೂಡ ಶಿಕ್ಷಣದಲ್ಲ ತೊಡಗಿಕೊಳ್ಳುವವರ ಸಂಖ್ಯೆ 
ಕಡಿಮೆಯುದೆ. 


ಕೆಲವರು ವಾದ ಮಾಡುವ ಪ್ರಕಾರ ಶಿಕ್ಷಣವು ಅನೇಕ ವಿಷಯಗಳ 
ಜೊತೆಯಲ್ಲ ಅಸಮಾನತೆಯನ್ನು ಉತ್ತೇಜಸುತ್ತಿದೆ ಹಾಗು 
ಹೆಚ್ಚಿಸುತ್ತಿದೆ. 


ನಯೀ ತಾಅೀಮ್‌ 
ಈ ಹಿಂದಿನ ಶಾಲಾ ಶಿಕ್ಷಣವು ಶೈಕ್ಷಣಿಕ ವಿಷಯಗಳೆಡೆಗೆ ಹೆಚ್ಚು 


ಒತ್ತು ನೀಡಿದ್ದು. ಹೃದಯವನ್ನು ಎಂದರೆ ಎಲ್ಲರೆಡೆಗೆ ಸಹಾನುಭೂತಿ 
ಹೊಂದಿರುವುದು ಮತ್ತು ಕೈಗಳನ್ನು ಅಂದರೆ ಕೈಯ್ಯಾರೆ ಕೆಲಸ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


09 


10 


ಮಾಡುವುದನ್ನು ನಿರ್ಲಕ್ಷಿಸಿದೆ ಎಂಬ ಟೀಕೆಯನ್ನು ನಯೀ 
ತಾಅೀಮ್‌ ಆಂದೋಲನವು ಕಂಡುಕೊಂಡು ಕಾರ್ಯರೂಪಕ್ಕೆ 
ತರಲು ಪ್ರಯತ್ನಿಸಿತು. ನಂಖೀತಾಅಮ್‌ನ ಪ್ರಕಾರ ಶಾಲಾ 
ಶಿಕ್ಷಣವು ಸಾಕ್ಷರರನ್ನು ಉತ್ಪಾದಿಸಿದೆಯೇ ಹೊರತು ನಿಜವಾಗಲೂ 
ಸುಪಿಕ್ಷಿತರನ್ನಲ್ಲ. ಶಿಕ್ಷಣವು ಮಕ್ಕಳನ್ನು ತಮ್ಮ ಸಮುದಾಯದಿಂದ 
ದೂರಮಾಡಿದ್ದು ಅವರನ್ನು ಸ್ಪರ್ಧಾತ್ಮಕ. ಪ್ಪ-ಕೇಂದ್ರಿತ ಮತ್ತು 
ಇತರರನ್ನು ಶೋಷಣಿ ಮಾಡುವವರನ್ನಾಗಿ ರೂಪಿಸಿದೆ ಹಾಗು 
ಶಿಕ್ಷಣವು ಕೈದುಡಿಮೆ ಮಾಡುವವರನ್ನು. ಅವರು ಮಾಡುವ 
ಕೆಲಸವನ್ನು ಅಗೌರವದಿಂದ ಕಾಣುವುದನ್ನು ಉತ್ತೇಜಸುತ್ತಿದೆ 
ಎಂದು ಅದರ ಪ್ರತಿಪಾದಕರು ವಾದಿಸುತ್ತಾರೆ. 


ಎಲ್ಲಾ ನೀತಿಗಳು ಮತ್ತು ಅನೇಕ ಪಠ್ಯಕ್ರಮ ಚೌಕಟ್ಟು ದಾಬಲೆಗಳು 
ನಂಖೀ ತಾಅೀಮ್‌ನ ಪ್ರಸ್ತುತತೆಯನ್ನು ಹಾಗು ಶಿಕ್ಷಣವು ತಲೆ. 
ಹೃದಯ ಹಾಗು ಕೈಗಳ ಬೆಳವಣಿಗೆಯನ್ನು ಒಳಗೊಂಡಿರಬೇಕು 
ಎಂಬುದರ ಅಗತ್ಯವನ್ನು ಒಪ್ಪಿಕೊಂಡಿವೆ. ಉಪಯುಕ್ತವಾದ ಹಾಗು 
ಉತ್ಪಾದಕವಾದ ಕೆಲಸವೇ ಕಅಕೆಯ ದಾರಿಯಾಗಬೇಕು ಎನ್ನುವ 
ವಾದವನ್ನು ಅವರು ಅಷ್ಟಾಗಿ ಒಪ್ಪಿಕೊಳ್ಳಅಲ್ಲ. ಶಾಲೆಯ 
ಚಟುವಟಕೆಗಳಲ್ಲ ಕೈಗಳ೦ಂದ ಮಾಡುವ ಕೆಲವು ಕೆಲಸಗಳರುವುದು 
ಅಗತ್ಯ ಎಮು ವುದು ಅವರ ಭಾವನೆಯಾಗಿತ್ತು. ಶಾಲಾ 
ಘಟಕ ಕೇವಲ ಬೌದ್ಧಿಕ ಶೈಕ್ಷಣಿಕ ಪ್ರಕ್ರಿಯೆಯಾಗಿ 
ಉಳಯದಂತೆ ಬೇರೆಬೇರೆ ಕ್ಷೇತ್ರಗಳನ್ನು ಅದರಲ್ಲ ಸೇರಿಸಬೇಕಾದ 
ಅಗತ್ಯವನ್ನು ಠ ದಾಖಲೆಗಳು ಒತ್ತಿ ಹೇಳದವು. 


ಇವೆಲ್ಲದರ ಹೊರತಾಗಿಯೂ, ನಾವು ಪ್ರರ್ಧೆಯನ್ನು ಉತ್ತೇಜಸುವ 
ಹಾಗು ವ್ಯಾಪಕವಾದ ಮನೆಪಾಠದ ಮೂಲಕ ಅಥವಾ ಇನ್ಯಾವುದೇ 
ರೀತಿಯ ಸೌಲಭ್ಯದ ಮೂಲಕವಾಗಲೀ ಶೈಕ್ಷಣಿಕ ಪರೀಕ್ಷೆಯಲ್ಲ 
ಉತ್ತಮ ಸಾಧನೆ ಮಾಡುವುದರ ಮೇಲೆ ಅತಿ ಹೆಚ್ಚು ಒತ್ತು ನೀಡುವ 
ವ್ಯವಸ್ಥೆಯನ್ನು ಹೊಂದಿದ್ದೇವೆ. 


ಪೂರ್ವಾಗ್ರಹ ಪೀಡಿತ ವ್ಯವಸ್ಥೆ 


[od ವ್ಯವಸ್ಥೆಯು ಅನೇಕ ರೀತಿಯಲ್ಲ ಅನುಕೂಲಸ್ಥರು ಹಾಗು 
ಪ್ರತಿಷ್ಠಿತ ವರ್ಗದ ಪರವಾಗಿದೆ. ಹಾಗೆಂದು ಅನುಕೂಲವಂಚಿತರಿಗೆ 
ಸಿಗುತ್ತಿರುವ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಬಣ್ಣೆ 
ಮಾತನಾಡಿಲ್ಲ ಎಂದೇನಿಲ್ಲ. ಕಳೆದ ಮೂರರಿಂದ ನಾಲ್ಲು ದಶಕಗಳಲ್ಲ 
ನೀತಿ ದಾಖಲೆಗಳಲ್ಲ ಠಃ ಪ್ರಶ್ನೆಯ ಕುರಿತು ಅನೇಕ ಚರ್ಚೆಗಳಾಗಿವೆ 
ಹಾಗು ಹಲವಾರು ಕಾರ್ಯಕ್ರಮಗಳನ್ನು. ಅಭಯಾನಗಳನ್ನು 
ಜಾರಿಗೆ ತರಲಾಗಿದೆ. ಈ ಪ್ರಯತ್ನ ಗಳಗೆ 3 ಸಂಪನೂ ಲಗಳನ್ನು 
(ಸಾಕಷ್ಟು ಅಲ್ಲದಿದ್ದರೂ). ನೀಡಲಾಗಿದ್ದು. ಅವುಗಳನ್ನು ಭಾ 
ಮಾಡಲಾಗಿದೆ. ಈ ಪ್ರಯತ್ನಗಳು ಕೆಲವು ತೀವ್ರವಾದ ಆಸಕ್ತಿಯುಳ್ಳ 
ಹಾಗು ಬಧ್ಧತೆಯುರುವ ವ್ಯಕ್ತಿಗಳನ್ನು ಆಕರ್ಷಿಸಿದ್ದು, ಅವರು ಈ 
ನಿಟ್ಟನಲ್ಲ ನೆರವು ನೀಡಲು ಪ್ರಯತ್ನಿಸಿದ್ದಾರೆ. ಈ ಎಲ್ಲವೂ ಹಲವು 


ಪ್ರರೂಪದ್ದಾಗಿದ್ದು. ವಿಭಿನ್ನು ದೃಷ್ಟಿಕೋನಗಳ ಮತ್ತು ವಿಭನ್ನು 


ಹೂಡಿಕೆಗಳನ್ನು ಮಾಡಿರುವ ಪ್ರಯತ್ನಗಳಾಗಿವೆ. ಆದರೆ ಈ 
ಎಲ್ಲವುಗಳು ಹೂಡಿಕೆಯನ್ನೇ ಅವಲಂಬಸಿರುವುದು ಅವುಗಳ 
ಒಂದು ಸಮಾನ ಅಂಶವಾಗಿದೆ. 


ಕಳೆದ ಶತಮಾನದ ಎಂಬತ್ತರ ಕೊನೆಯ ಭಾಗ, ತೊಂಬತ್ತರ ದಶಕ 
ಮತ್ತು ಈ ಶತಮಾನದ ಮೊದಲ ಕೆಲವು ವರ್ಷಗಳಲ್ತ ಕೆಲವು 
ಸರ್ಕಾರೇತರ ಸಂಸ್ಥೆಗಳು (ಎನ್‌ಜಹಿ) ಮಾಡಿದ ಪ್ರಯತ್ನಗಳಂದ 
ಪ್ರೇರಿತರಾಗಿ ಮತ್ತು ತರುವಾಯ ಸರ್ಕಾರಿ ಶಿಕ್ಷಣ ಇಲಾಖೆಗಳು 
ಇನ್ನಷ್ಟು ಎನ್‌ಜಹಿಗಳನ್ನು ಒಕಗೊಂಡು ಸ್ಥಾಪಿಸಿರುವ ಸೊಸೆಟಗಳ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ಮೂಲಕ ಸಾಧನಗಳು, ವಿಧಾನಗಳು ಹಾಗು ತರಬೇತಿಗಳನ್ನು 
ಕುರಿತು ಹಲವಾರು ಕೆಲಸಗಳಾಗಿವೆ. ಈ ಎಲ್ಲ ಪ್ರಯತ್ನಗಳು 
ಈ ಎನ್‌ಜಹಿಗಳ ಜೊತೆ ಕೆಲಸ ಮಾಡುತ್ತಿದ್ದ ಜನರಿಗೆ ಹಾಗು 
ಶಿಕ್ಷಕರಿಗೆ ಸಹ ಹುರುಪು ತುಂಬ ಪ್ರೇರೇಪಿಸಿತಾದರೂ ಇದು 
ವ್ಯವಸ್ಥೆಯಿಂದ ಹೊರಗಿನ ಜನರು ಯೋಜನೆಗಳಲ್ಲ 
ಸಕ್ರಿಯರಾಗಿರುವವರೆಗೆ ಮಾತ್ರ ಕೆಲಸ ಮಾಡಿದವು. ಸರ್ಕಾರಿ 
ವ್ಯವಸ್ಥೆಯ ಬಹುಭಾಗ ಇದನ್ನು ಒಪ್ಪಿಕೊಳ್ಳಲಲ್ಲ ಹಾಗು ಸೂಕ್ತವಾದ 
ಮತ್ತು ಅಗತ್ಯವಾದ ಪಾತ್ರಗಳಗೆ ಸಮುದಾಂಯವನ್ನ್ನು 
ತೊಡಗಿಸಿಕೊಳ್ಳುವ ಯಾವುದೇ ತೆರನಾದ ಪ್ರಯತ್ನ 
ಆಗಅಲ್ಲವಾದ್ದರಿಂದ ಕ್ರಮೇಣ ಈ ಯೋಜನೆಗಳ ಹುಮ್ಮಸ್ಸು ಕರಗಿ 
ಹೋಯುತು. ಈ ಪ್ರಯತ್ನಗಳಲ್ಲ ಆಳವಾಗಿ ತೊಡಗಿಸಿಕೊಂಡಿದ್ದ 
ಶಿಕ್ಷಕರು ಹಾಗು ವ್ಯವಸ್ಥೆಯಲ್ಲದ್ದ ಇತರ ಕೆಲಸಗಾರರು ತಾವು 
ಮಾಡುತ್ತಿದ್ದ ಕೆಲಸದಲ್ಲ ತಮ್ಮ ಯೋಚನೆಗಳಗೆ ಸೂಕ್ತವಾದ 
ಜಾಗವನ್ನು ಹುಡುಕಿಕೊಂಡು ಮುಂದುವರೆಯಲು ಇಚ್ಛಿಸಿದರೂ, 
ಸಾಮರ್ಥ್ಯ ಕುಂದಿಸುವ ಹಾಗು ಅದಕ್ಕೆ ಬೆಂಬಲ ನೀಡದ 
ವಾತಾವರಣವು ಅವರಿಗೆ ಆ ಅವಕಾಶವನ್ನು ನೀಡಲಲ್ಲ. 


ತಂತ್ರಜ್ಞಾನದ ನಕಾರಾತ್ಮಕ ಪ್ರಭಾವ 
ಗುಣಮಟ್ಟದ ಶಿಕ್ಷಣ ನೀಡುವಿಕೆಗೆ ಶಿಕ್ಷಕರ ಪಾತ್ರವೆಂಬ 
ಮಾನವಾಂಶಗಳ ಮಹತ್ವವನ್ನು ಗುರುತಿಸುವಲ್ಲ 


ವಿಫಲರಾಗಿರುವುದು ಭ್ರಮನಿರಸನವುಂಟುಮಾಡಿದೆ. ನೀತಿ 
ನಿರೂಪಣಾ ಹಾಗು ವ್ಯವಸ್ಥೆಯ ಸುಧಾರಣಾ ದಾಬಲೆಗಳಲ್ಲ 
ಶಿಕ್ಷಕರಿಗೆ ಬೆಂಬಲವನ್ನು ತೋಪರ್ಪಡಿಸಿದ್ದರೂ. ಶಿಕ್ಷಕರ ಇಡೀ 
ಸಮುದಾಯವನ್ನು ಆಸಕ್ತಿಬುಲ್ಲದ, ಶೈಕ್ಷಣಿಕವಾಗಿ ದುರ್ಬಲ ಹಾಗು 
ಬೇಜವಾಬ್ದಾರಿಯುತ ಎಂದು ಕೀಳಾಗಿ ನೋಡಲಾಗಿದೆ. ಫಲಅತಾಂಶ 
ಸರಿಯಾಗಿ ಬರದಿದ್ದರೆ ಶಿಕ್ಷಕರನ್ನು ಉತ್ತರದಾಲಯುಗಳನ್ನಾಗಿ 
ಮಾಡಲಾಗುತ್ತದೆ, ಆದರೆ ಪಾಠಗಳನ್ನು ರಚಿಸಿ ಬೋಧಿಸುವ ಮತ್ತು 
ಕಲಆಕೆಯನ್ನು ನಿರ್ವಹಿಸಲು ಬೇಕಾದ ಸ್ವಾತಂತ್ಯವನ್ನು ಅವರಿಗೆ 
ಕೊಡಲಲ್ಲ. ಈಗ ಪಾಠ ಬೋಧನೆ ಮತ್ತು ಕಲಕೆಯ ನಿರ್ವಹಣೆ 
ಹೆಚ್ಚುಹೆಚ್ಚು ತಂತ್ರಜ್ಞಾನ ಆಧಾರಿತವಾಗುತಿದೆ. ಶಾಲೆಯ ಹಿನ್ನೆಲೆ. 
ಶಾಲೆಯಲ್ಲ ಲಭ್ಯವಿರುವ ಶಿಕ್ಷಕರ ಸಂಖ್ಯೆ ಹಾಗು ನಿಯಮಿತವಾಗಿ 
ಶಾಲೆಗೆ ಬರಲು ಮಕ್ಕಳಗೆ ಸಾಧ್ಯವಿದೆಯೇ ಇಲ್ಲವೇ ಎಂಬುದರ 
ಕಡೆಗೆ ಗಮನ ನೀಡುತ್ತಿಲ್ಲ. ಬೋಧನೆಗಿಂತ ದಾಖೀಕರಣವೇ ಹೆಚ್ಚು 
ಪ್ರಾಧಾನ್ಯತೆಯನ್ನು ಪಡೆದಿದೆ. ಇದರಿಂದಾಗಿ ಶಿಕ್ಷಕರಿಗೆ 
ತರಗತಿಗಕಲ್ಲ ತಾವು ಏನು ಮಾಡಬೇಕು ಎನ್ನುವುದರ ಕುರಿತಾಗಲೀ 
ಅಥವಾ ಅದಕ್ಕೆ ಅಗತ್ಯ ಯೋಜನೆಗಳ ಕುರಿತಾಗಲೀ 
ಯೋಚಸಲಾಗುತ್ತಿಲ್ಲ. 


ಶಿಕ್ಷಕರಿಗೆ ತಮ್ಮದೇ ಆದ ಬೋಧನಾ ರೀತಿಯನ್ನು ಯೋಜಸಿ- 
ಕೊಳ್ಳಲು ಅವಕಾಶವನ್ನು ನೀಡುವ ಬದಲಗೆ ಸಿದ್ದಪಡಿಸಿದ 
ಸಾಮರ್ರಿಗಳನ್ನು ಒದಗಿಸುವುದರಿಂದ ಪರೀಕ್ಷೆಗಳು ಶಿಕ್ಷಕರಿಗೆ 
ಹೆಚ್ಚುವರಿ ಹೊರೆಯಾದವು. ಫಅತಾಂಶವನ್ನು ಸುಲಭವಾಗಿ 
ಸಂರಹಿಸಬಹುದಾದ ವ್ಯವಸ್ಥೆ ಇರುವ ಬಹು ಆಯ್ಕೆಯ ಪಶ್ನೆ ಗಳು 


(Multiple-choice questions- MCQs) ಹಾಗು ಇನ್ನಿತರ ಅದೇ 
ರೀತಿಯ ಪ್ರಕ್ರಿಯೆಗಳ ಮೂಲಕ ಪರೀಕ್ಷೆಗಳನ್ನು ನಡೆಸುವುದರಿಂದ 
ನೀಡಬಹುದಾದ ಕಾರ್ಯಯೋಜನೆಗಳ ಸ್ವರೂಪಕ್ಕೆ ಮಿತಿ 
ಹೇರಿದಂತಾಗಿ ಉರುಹೊಡೆಯುವ ಪದ್ಧತಿಯನ್ನು ಪ್ರೋತ್ಸಾಹಿಸಿ- 
ದಂತಾಯುತು. ಯಶ್‌ಪಾಲ್‌ ಸಮಿತಿ (1೨೨3). 2೦೦5ರಲ್ಪ 
ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಹಾಗು ತೀರಾ ಇತ್ತೀಚೆಗೆ ರಾಷ್ಟ್ರೀಯ 
ಶಿಕ್ಷಣ ನೀತಿ 2೦೭೦ ಇವುಗಳೆಲ್ಲವೂ ಈ ವ್ಯವಸ್ಥೆಯನ್ನು 


ಸಂಪೂರ್ಣವಾಗಿ ಕೈಜಡಬೇಕೆಂದು ಅತ್ಯಂತ ದೃಢವಾಗಿ 
ಪುನರುಚ್ನರಿಸಿದವು. ಶಿಕ್ಷಕರು ಕೇವಲ ಫಲತಾಂಶದೆಡೆಗೆ 
ಯೋಚಿಸುವಂತಹ, ಇದರಿಂದ ಮಗುವು ಅಪ್ರಸ್ತುತವಾಗಿರುವಂಥ 
ಪರೀಕ್ಷೆಯೆಂಬ ವ್ಯವಸ್ಥೆಯಲ್ಲ, ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು 
'ಭೇದಿಸಲಷ್ಟೇ" ನೆರವಾಗುವ ಉರುಹಚ್ಚುವ ಪದ್ಧತಿಗೆ ಸಮಾನವಾದ 
ಕಾರ್ಯವಿಧಾನಗಳ ಹುಡುಕಾಟಕ್ಕೆ ನಾಂದಿ ಹಾಡುತ್ತದೆ. 


ಕೋವಿಡ್‌ನ ಪರಿಣಾಮ 


ಇವುಗಳೆಲ್ಲವೂ ಈ ಲೇಖನದ ಮೂಲ ಆಶಯಕ್ಕೆ ಸಂಬಂಧ 
ಹೊಂದಿಲ್ಲ ಎಂದು ತೋರಿದರೂ ಬಹುಮುಖ್ಯವಾದ 
ಸಂಬಂಧಪೊಂದು ಇಡೆ: ಈಗ ಇರುವ ಪರಿಸ್ಥಿತಿಯನ್ನು ಅರ್ಥ- 
ಮಾಡಿಕೊಳ್ಳಲು ಈ ಹಿಂದಿನ ಅನುಭವಗಳ ಪ್ರಸ್ತುತತೆ. ಶಿಕ್ಷಕರ 
ಹೊರತಾಗಿಯೂ ಇತರ ಪರಿಹಾರಗಳನ್ನು ಹುಡುಕುವ ಪಯಣವು 
ಸ್ಮಾರ್ಟ್‌ ತರಗತಿಗಳು, ಧ್ವನಿ ಅಥವಾ ಆಡಿಯೋ ವಿಷ್ಯೂವಲ್‌ 
ಮೂಲಕ ಜೋಡಿಸಲಾದ ಉಪನ್ಯಾಸಗಳು. ಪ್ರಯಂಕೆಅಕಾ 
ಸಾಮರ್ರಿ ಮುಂತಾದವುಗಳ ಬಣಗ್ಧೆ ಯೋಚಿಸುವಂತೆ ಮಾಡಿದೆ ಹಾಗು 
ಈಗ ಹೊಸ ಸಂದರ್ಭವು ಶಿಕ್ಷಕರು ವಾಡಿಕೆಯ ಪದ್ಧತಿಯಲ್ಲಿ 
ಕಾರ್ಯನಿರ್ವಹಿಸಲು ಯಾವಾಗ ಸಾಧ್ಯವಾಗಬಹುದು ಎಂಬ ಬಗ್ಗೆ 
ಸೃಷ್ಟತೆಯಿಲ್ಲದ ಹೊಸ ಪರಿಸ್ಥಿತಿಯಲ್ಲಿ ತಂದು ನಿಲ್ಪಸಿದೆ. ಈ 
ಕೋವಿಡ್‌ 1೨ ಸಾಂಕ್ರಾಮಿಕವು ಎಲ್ಲರಿಗೂ ದುಃಖ ಹಾಗು ಕಷ್ಟದ 
ದಿನಗಳನ್ನು ತಂದಿದ್ದು. ಅನೇಕರ ಪಾಲಗೆ ಊಹಿಸಲಾಗದಂತಹ 
ಸಂಕಷ್ಟವನ್ನು ಉಂಟುಮಾಡಿದೆ. ಹಲವರು ತಮ್ಮ ಜೀವನಾಧಾರ- 
ವನ್ನು ಹಾಗು ಮನೆಗಳನ್ನು ಬಲವಂತವಾಗಿ ಕಳೆದುಕೊಂಡು ದಿನದ 
ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಾಗಿ 
ಜೀವನೋಪಾಯವನ್ನು ಅರಸುತ್ತ ತಾವು ಜಟ್ಟುಬಂದಿದ್ದ ದೂರದ 
ಊರುಗಳಗೆ ಪ್ರಯಾಣ ಮಾಡುವಂತಾಗಿದೆ. ಇವರ ಈ ದುರವನ್ಥೆ 
ಹಾಗು ಇವರೆಡೆಗೆ ವಿದ್ಯಾವಂತರ ಮತ್ತು ಸಂಪನ್ಕೂಲಗಳುಳ್ಳವರ 
ಸ್ಪಂದನೆ, ಸಹಾನುಭೂತಿಯ ಕೊರತೆಯನ್ನು ಸೂಚಿಸಿತಲ್ಲದೇ ತಮ್ಮ 
ಸ್ವಾರ್ಥಕ್ಲಾಗಿಯಷ್ಟೇ ಹಣಸಂಪಾದನೆಯಲ್ಲ ಮಾತ್ರ ಆಸಕ್ತಿಬುರುವ 
ಗುಣವನ್ನು ತೆರೆದಿಟ್ಟತು. 


ಕೆಲಸಕ್ಲಾಗಿ ಅಥವಾ ಆಶ್ರಯಕ್ನಾಗಿ ತಮ್ಮನ್ನು ಆಶ್ರಯುಸಿದ 
ಬಡವರೆಡೆಗಿನ ಧೋರಣಿಯಲ್ಲ ಮಾತ್ರವಲ್ಲದೆ, ಈ ರೋಗಕ್ಕೆ 
ದುರದೃಷ್ಟದಿಂದ ತುತ್ತಾಗಿದ್ದ ನೆರೆಹೊರೆಯವರೆಡೆಗೂ ಇದೇ 
ದೃಷ್ಟಿಕೋನವು ಪ್ರತಿಬಂಜತವಾಯುತು. ಅವರು ಈ ರೋಗಕ್ಕೆ 
ತುತ್ತಾಗಿದ್ದು, ಅನಾರೋಗ್ಯಕ್ಕೆ ತುತ್ತಾದವರಿಗೆ ಅಥವಾ ಯಾವುದೋ 
ಬಗೆಯ ಸಹಾಯದ ಅಗತ್ಯವಿರುವವರಿಗೆ ನೆರವಾಗಿದ್ದರಿಂದಲೋ 
ಕಾಯುಲೆ ಬಂದಿದ್ದರೂ ಸುಶಿಕ್ಷಿತರ. ಸಂಪನ್ಯ್ಕೂಲವಿದ್ದವರ ದೃಷ್ಟಿ- 
ಕೋನದಲ್ಲ ಬದಲಾವಣೆಯುರಲಲ್ಲ. ಅವರನ್ನು ತಮ್ಮನ್ನು 
ರಕ್ಷಿಸುತ್ತಿದ್ದ. ಊರ್ಜತವಾಗಿ ಸಲಹುತ್ತಿದ್ದ ಸಮಾಜದ ಹಾಗು 
ವ್ಯವಸ್ಥೆಯಲ್ಲ ತಾವೂ ಒಂದು ಭಾಗ ಎಂಬ ಬಗೆಗಿನ ಸಂಪೂರ್ಣ 
ಮತ್ತು ಲಜ್ಞಾಹೀನ ಭಾವಶೂನ್ಯತೆ ಸ್ಪಷ್ಟವಾಗಿ ನಿರೂಪಿತ-ವಾಲುತು. 
ತಮ್ಮನ್ನು ರಕ್ಷಿಸುತ್ತಿದ್ದ. ಪೊರೆಯುತ್ತಿದ್ದ ಸಮಾಜ ಹಾಗು ವ್ಯವಸ್ಥೆಯ 
ಭಾಗ ಎಂಬ ಅರಿವು ಸಂಪೂರ್ಣ ಮರೆಯಾಗಿ ಮತ್ತು ಭಾವಶೂನ್ಯತೆ 
ನಿರೂಪಿತವಾಯುತು. 


ಅಂತರ ಕಾಯ್ದುಕೊಳ್ಳುವಿಕೆ 


ಕೆಲವೇ ತಿಂಗಳುಗಳ ಈ ಅಲ್ಲಸಮಯದಲ್ಲ ಪದೇಪದೇ ಕೇಳಸಿ- 
ದಂತಹ ಒಂದು ಪದವಾದ ಸಾಮಾಜಕ ಅಂತರ ಕಾಯ್ದು- 


ಕೊಳ್ಳುವುದು (Social distancing) woಬುದು ಗಣ್ಯರ ಸುಖ 


ಜೀವನಕ್ಷಾಗಿ ಕೆಲಸ ಮಾಡುವ ವ್ಯವಸ್ಥೆಯ ಭಾಗವಾಗಿರುವ 
ಜನರತ್ವ-ಅವರು ಮನೆಗೆಲಸದ ಹೆಂಗಸರಾಗಿರಬಹುದು ಅಥವಾ 
ಅದೇ ಹಿನ್ನೆಲೆಬುಂದ ಬಂದ ಇತರ ಜನರಾಗಿರಬಹುದು - ಅವರ 
ಮೊದಲೇ ಇದ್ದಂತಹ ಅಸಡ್ಡೆಯೊಂದಿಗೆ ಬೆರೆತು ಹೋದುದನ್ನು 
ವಾವು ಕಂಡೆವು. ಸಹಾನುಭೂತಿ ಹಾಗು ಸಮಷ್ಟಿ ಗುರುತಿನ ಭಾವನೆ 
ಸಂಪೂರ್ಣವಾಗಿ ಕಾಣಿಯಾಗಿತ್ತು. ಜನರು ತಮ್ಮದೇ ರಕ್ಷಣಿಯ 
ದಾರಿಯ ಹುಡುಕಾಟದಲ್ಲದ್ದ ಕಾರಣ ಸಹಕಾರ ಮತ್ತು ಸಹಭಾಗಿತ್ವದ 
ಅರಿವು ಮರೆಯಾಗಿತ್ತು. ತಮಗೆ ಅಗತ್ಯವಿರುವ ಎಲ್ಲವನ್ನೂ 
ಒದಗಿಸುವ ಸುರಕ್ಷತೆಯ ನೀರ್ದುಳ್ಳೆಯನ್ನು ಕಟ್ಟಕೊಳ್ಳಲು 
ಪ್ರಯತ್ನಿಸಿದರೇ ಹೊರತು ಆ ಸೌಕರ್ಯಗಳನ್ನು ತಮಗೆ ಒದಗಿಸಲು 
ದುಡಿಯುತ್ತಿದ್ದವರ ಬಣ್ಣೆ ಯಾವ ಕಾಳಜಯನ್ನೂ ವಹಿಸಅಲ್ಲ. ತಮ್ಮ 
ಮಕ್ಕಳು ಕಲಕೆಯಲ್ಲ ಹಿಂದುಆಯುತ್ತಿದ್ದಾರೆ ಎಂದು ಆತಂಕ- 
ವ್ಯಕ್ತಪಡಿಸುತ್ತ ಇತರರಿಗಿಂತ ತಮ್ಮ ಮಕ್ಕಳು ಕಆಕೆಯಲ್ಲ ಮುಂದೆ 
ಇರಬೇಕೆಂಬ ಪ್ರಯತ್ನವನ್ನು ಮಾಡುತ್ತಿದ್ದುದು ಆಶ್ಚರ್ಯಕರವಲ್ಲ. 


ಈಗಾಗಲೇ ಶಿಕ್ಷಣದ ಪರಿಕಲ್ಪನೆಯು ಕಲಕೆ ಎಂಬುದು ಪ್ರವೇಶ 
ಪರೀಕ್ಷೆಗಳನ್ನು ಎದುರಿಸುವುದು ಎಂಬುದಕ್ಷಷ್ಟೇ ಇಳದಿದೆ. ಹಾಗಾಗಿ 
ತಮ್ಮ ಮಕ್ಷಳು ಇತರ ಮಕ್ಷಳೊಂದಿಗೆ ಮಾತನಾಡುವ ಅಥವಾ 
ಬೆರೆಯುವ ಅವಶ್ಯಕತೆ ಇದೆ ಎಂಬ ಪಜ್ಞೆ ಇರಲಲ್ಲ. ಮಕ್ಷಳು 
ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಹಾಗು ಕಲಕೆಯ 
ಕೊರತೆಯೂ ಹೆಚ್ಚುತ್ತಿದೆ. ಆದ್ದರಿಂದ ಅವರನ್ನು ಕಅಕೆಯ 
ಕಟ್ಟುಪಾಡುಗಳಗೆ ಒಳಗಾಗಿಸಬೇಕು ಎನ್ನುವ ಗ್ರಹಿಕೆಯುತ್ತು. 


ಯಾಂತ್ರಿಕ ಪ್ರತಿಕ್ರಿಯೆಗಳು 


ಈ ಒತ್ತಡದಿಂದಾಗಿ ಎಲ್ಲಾ ಖಾಸಗಿ ಶಾಲೆಗಳು ಆನ್‌ಲೈನ್‌ 
ತರಗತಿಗಳನ್ನು ಆರಂಭಸಚಬೇಕಾಲಯುತು. ಒಂದೆಡೆ ಕೆಲವು 
ತಂದೆತಾಯುಯರು ತಮ್ಮ ಮಕ್ಷಳಗೆ ಸ್ಮಾರ್ಟ್‌ ಫೋನ್‌ಗಳು ಹಾಗು 
ಅನಿಯಮಿತ ಇಂಟರ್‌ನೆಟ್‌ ಲಭ್ಯತೆಯನ್ನು ಒದಗಿಸಬಲ್ಲವ- 
ರಾಗಿದ್ದರೆ, ಅದು ಸಾಧ್ಯವಾಗದೇ ಇದ್ದ ಇತರ ಪೋಷಕರೂ ಇದ್ದರು. 
ತಕ್ಷಣದ ಜೀವನ ನಿರ್ವಹಣೆಗೆ ಯಾವುದೇ ರೀತಿಯ 
ಆದಾಯವಿಲ್ಲದ ತಂದೆತಾಲುಗಳಗೆ, ಒಂದು ಫೋನನ್ನು ಬಳಸುವ 
ಸಮಯಕ್ಕಾಗಿ ಪೈಪೋಟ ನಡೆಸುತ್ತಿದ್ದ ತಮ್ಮ ಮಕ್ಕಳಗೆ ಎಲ್ಲರಿಗೂ 
ಸ್ಮಾರ್ಟ್‌ಫೋನ್‌ ಒದಗಿಸುವುದೇ ಕಷ್ಟವಾಗಿದ್ದು. ಇನ್ನು ಫೋನ್‌ 
ಹಾಗು ಇಂಟರ್‌ನೆಟ್‌ ಎರಡನ್ನೂ ಒದಗಿಸುವುದು ಸವಾಲಅನ 
ವಿಷಯವಾಗಿತ್ತು. 


ಶಿಕ್ಷಕರು ಆನ್‌ಲೈನ್‌ ತರಗತಿಗಳನ್ನು ನಡೆಸಲು ಸಹಾಯ ಮಾಡುವ 
ತರಬೇತಿಗಳ ಬಗೆಗೆ ಕೂಡಲೇ ಪ್ರಕಟಣಿಗಳಾದವು. ಇದೊಂದು 
ದೀರ್ಪಾವಧಿ ಪರಿಹಾರ ಮತ್ತು ಪ್ರ-ಕಅಕೆಯನ್ನು ಉತ್ತೇಜಸುವ 
ಹಾಗು ಬಲಪಡಿಸುವ ವ್ಯವಸ್ಥೆ ಎನ್ನುವ ದಿಕ್ಕನಲ್ಪ ಈ ವಾದವು 
ಮುಂದುವರೆಯಿತು. ಶಿಕ್ಷಣೋದ್ಯಮವು ಪಾಠಗಳನ್ನು 
ತಯಾರಿಸುವ ಹಾಗು ಕಅಸುವ ಹೊಣೆಯನ್ನು ಶಿಕ್ಷಕರ ಮೇಲೆ, 
ಅವರು ಇದಕ್ಕೆ ಸೆಜ್ಞಾಗಿಲ್ಲ ಎನ್ನುವ ಕಾರಣದಿಂದ ಹೊರಿಸದೇ 
ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳಲು ದೃಶ್ಯ ಧನಿ ಮುದ್ರಿತ 
ಪಾಠಗಳನ್ನು ರೂಪಿಸತೊಡಗಿದವು. 


ಲಾಕ್‌ಡೌನ್‌ ನಂತರದ ರೂಢಿಯು. ಹೆಚ್ಚುಹೆಚ್ಚು ತಂತ್ರಜ್ಞಾನದ 
ಕಡೆಗೆ ಒಲವು. ಮಾನವ ಒಡನಾಟ ಕಡಿಮೆ. ಪಠ್ಯಕ್ರಮ ಕಡಿತ 
ಹಾಗು ಈಗಾಗಲೇ ಹೇಳದಂತೆ ಹೆಚ್ಚುಹೆಚ್ಚು ವ್ಯಕ್ತಿಗತ ಕಅಕೆಯತ್ತ್ವ 
ಸಾಗುತ್ತಿದೆ. ಸಮಯ ಹಾಗು ಪಠ್ಯವನ್ನು ಕಡಿತಗೊಳಸಿರುವುದು 
ವಿದ್ಯಾರ್ಥಿಗಳು ಪಾಠಗಳನ್ನು ಸ್ವಯಂ ತಾವೇ ಓದಿ ಅರ್ಥಮಾಡಿ- 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


11 


12 


ಕೊಳ್ಳಲು ಅಸಮರ್ಥರು ಎಂದು ನಾವು ಪರಿಗಣಿಸುತ್ತಿದ್ದೇವೆ ಎಂದು 
ಪರೋಕ್ಷವಾಗಿ ಸೂಚಿಸುತ್ತಿದೆ. ಶಿಕ್ಷಕರು ಮಕ್ಕಳಗೆ ವಿಷಯವನ್ನು 
ಅರ್ಥ ಮಾಡಿಸಿ ಉತ್ತರಗಳನ್ನು ಒದಗಿಸಬೇಕೆಂದು ಅಪೇಕ್ಷಿಸ- 
ಲಾಗುತ್ತಿದೆ; ಹಾಗೆಂದ ಮೇಲೆ ಪ್ರಯಂ ಕಲಅಕೆ ಏನುಬಂತು! 


ಅತಿಮುಖ್ಯ ಸಂದಿಧ್ಧ ಸಂದರ್ಭ 


ಇಂಥ ಸಂದಿದ್ಧ ಸಂದರ್ಭದಲ್ಲ ನಾವು ಮತ್ತೆ ಪರ್ಯಾಲೋಚಿಸ- 
ಬೇಕಾದ ಪ್ರಶ್ನೆಗಳೆಂದರೆ ಶಿಕ್ಷಣ ಎಂದರೇನು? ಏತಕ್ಷಾಗಿ ಶಿಕ್ಷಣ? 
ಶಾಲೆಗಳು ಏಕೆ ಇರಬೇಕು? ಆನ್‌ಲೈನ್‌ ತರಗತಿಗಳು ಏನು 
ಮಾಡಬಹುದು ಹಾಗು ಅವುಗಳಂದ ಸಂಪೂರ್ಣವಾಗಿ ತಪ್ಪಿ- 
ಹೋಗುತ್ತಿರುವುದಾದರೂ ಏನು? ನಾನೇ ಮಾತನಾಡಿಸಿ 
ಕಂಡುಕೊಂಡ ಒಂದು ಸಣ್ಣ ನಿದರ್ಶನ ಮತ್ತು ಇತರರು ನನಗೆ 
ಹೇಆರುವ ಪ್ರಕಾರ ಆನ್‌ಲೈನ್‌ ತರಗತಿಗಳ ಮೂಲಕ ಪಾಠ ಕಅತ 
ಮಕ್ಕಳೆಲ್ಲರಿಗೂ ಅದರಿಂದ ಸಂತೋಷವಾಗಿರಲಲ್ಲ. ತರಗತಿ- 
ಯಲ್ಲಯೇ ಆಗಲ ಆಟದ ಮೈದಾನದಲ್ಲಯೇ ಇರಬಹುದು ಇತರ 
ಮಕ್ಕಳೊಂದಿಗೆ ಬೆರೆಯುವುದೇ ಅವರು ಹೆಚ್ಚು ತಪ್ಪಿಸಿಕೊಳ್ಳುತ್ತಿರುವ 
ಸಂಗತಿಯಾಗಿದೆ. ಶಾಲೆಗಳು ಶೀಘ್ರವಾಗಿ ತೆರೆಯಬಖೇಕೆಂಬುದು 
ಅವರ ಬಯಕೆ. ಅವರ ದೃಷ್ಟಿಕೋನವನ್ನು ನಾವು ಪರಿಗಣಿಸ- 
ಬೇಕಾಗಿರುವುದು ಅತ್ಯವಶ್ಯವಾಗಿದ್ದು, ಶಾಲೆಗಾಗಿ ಅವರೇಕೆ 
ಹಂಬಅಸುತ್ತಿದ್ದಾರೆ ಎನ್ನುವ ಕಾರಣಗಳನ್ನು ಕುರಿತು ಯೋಚಸ- 
ಬೇಕಾಗಿದೆ. ಇದು ಹೆಚ್ಚಾಗಿ ತಂತ್ರಜ್ಞಾನ ಬೆಂಬಅತ ಶಾಲೆಗಳು ಹಾಗು 
ಕಲಕೆಯೆಡೆಗೆ ನುಗ್ಗಿ ಸಾಗುತ್ತಿರುವ ವಿಚಾರದ ಮೇಲೆ ನಿನಾಯಕ 
ಪ್ರಭಾವವನ್ನು ಹೊಂದಿದೆ. ಹೆಚ್ಚುಹೆಚ್ಚು ತಂತ್ರಜ್ಞಾನಚಾಅತವಾಗುತ್ತ 
ಹೋದಂತೆ ಶಿಕ್ಷಣದೆಡೆಗೆ ಸಾಗುವ ಮಾರ್ಗಗಳಗೆ ಪ್ರವೇಶವು 
ಅಸಮಾನತೆಯುಂದ ಕೂಡಿರುತ್ತವೆ ಎನ್ನುವ ಅಂಶವನ್ನು ಇದು 
ಒತ್ತಿಹೇಳುತ್ತದೆ. ಅಲ್ಲದೇ ಶಾಲೆಗಕಳಲ್ಲ ಹಾಗು ತರಗತಿಗಳಲ್ಲ ಶಿಕ್ಷಕರು 
ಮತ್ತು &ರಗೆಯವರೊಂದಿಗಿನ ಸಂಭಾಷಣೆ ಒಡನಾಟಕ್ಕೆ ಅವಕಾಶ 
ನೀಡುವ ಶಿಕ್ಷಣಕ್ಕಿಂತ ಈ ರೀತಿಯ ಶಿಕ್ಷಣವು ಕೆಳಮಟ್ಟದ್ದಾಗಿರುತ್ತದೆ 
ಎನ್ನುವ ಅಂಶಕ್ಕೆ ಹೆಚ್ಚು ಬೆಂಬಲವನ್ನು ನೀಡುತ್ತದೆ. 


ಶಿಕ್ಷಣದ ಪರಿಭಾಷೆಯ ಮರುವ್ಯಾಖ್ಯಾನ 


ಅಲ್ಲದೆ ಮೊದಣಗೆ ಅಭವೃದ್ಧಿಯನ್ನು ಹೇಗೆ ರೂಪಿಸಲಾಗಿದೆ 
ಎನ್ನುವುದನ್ನು ಕುರಿತು ಯೋಚಿಸಬೇಕಾಗಿದೆ. ಎರಡನೆಯದಾಗಿ 


ಮಕ್ಕಳು ಹಾಗು ಸಮುದಾಯದವರಿಗೆ ಶಿಕ್ಷಣವನ್ನು ಅರ್ಥ- 
ಪೂರ್ಣವಾಗಿ ತಲುಪಿಸುವಲ್ಲ ಇರುವ ದೊಡ್ಡ ಕಂದಕವನ್ನು 
ವ್ಯವಸ್ಥಿತವಾಗಿ ಹೇಗೆ ಪರಿಹರಿಸಬಯಸುತ್ತೇವೆ ಎನ್ನುವುದರ 
ಬಣ್ಣೆಯೂ ಯೋಜಸಬೇಕಾಗಿದೆ. ಶೈಕ್ಷಣಿಕ ಪ್ರಕ್ರಿಯೆಗಳಲ್ಲ 
ಹೆಚ್ಚುಹೆಚ್ಚು ಜನರನ್ನು ಹಾಗು ಮಕ್ಷಕನ್ನು ಒಳಗೊಳ್ಳುವ 
ಮಾರ್ಗಗಳನ್ನು ಕುರಿತು ಯೋಚಿಸಬೇಕು. ಶಿಕ್ಷಣವು ಒಬ್ಬ ವ್ಯಕ್ತಿಯ 
ಅಭವೃದ್ಧಿ ಮತ್ತು ತಾನು ಗರಿಷ್ಟ ಲಾಭವನ್ನು ಗಳಸುವುದಕ್ಕೆ 
ಮಾರ್ಗವಾಗದಂತೆ, ಸಮಷ್ಟಿಯ ಅಭವೃದ್ಧಿಗೆ ಹಾಗು ಊರ್ಜತ- 
ವಾಗುವಿಕೆಗೆ (Collective development and sustenance) 
ಭಾಗವಾಗುವಂತೆ ಶಿಕ್ಷಣದ ಪಾತ್ರವನ್ನು ಉತ್ತೇಜಸಬೇಕಾಗಿದೆ. 


ವಾವು ಏನು ಮಾಡಬೇಕೆಂಬುದನ್ನು ನಿರ್ಧರಿಸುವ ಕಾಲ ಬಂದಿದೆ. 
ಹೆಚ್ಚು ಆನ್‌ಲೈನ್‌, ಬೌದ್ಧಿಕ ಮತ್ತು ಅಸಮಾನತೆಯ ಶೈಕ್ಷಣಿಕ 
ಪ್ರಕ್ರಿಯೆಗಳತ್ತ ಸಾಗಬೇಕೇ? ಅಥವಾ ಅದರ ವಿರುದ್ಧ ದಿಕ್ಕಿನಲ್ಲ 
ಹೋಗಿ ಹೆಚ್ಚು ನಿಕಟತೆ ಹಾಗು ಸಂಪರ್ಕವಿರುವ ಶೈಕ್ಷಣಿಕ 
ವ್ಯವಸ್ಥೆಯತ್ತ ಸಾಗಬೇಕೇ? ಎರಡನೆಯದನ್ನು ಆರಿಸಿಕೊಂಡರೆ ಅತಿ 
ಸಣ್ಣ ಹಳ್ಳಗಳನ್ನೂ ಸೇರಿದಂತೆ ಎಲ್ಲಾ ಮಕ್ಕಳನ್ನು (ಮುಖಗವುಸು. ಕೈ 
ತೊಳೆಯುವಿಕೆ ಮತ್ತು ದೈಹಿಕ ಅಂತರ ಈ ಎಲ್ಲ ಮುಂಜಾದ್ರತೆಗ- 
ಕೊಂದಿಗೆ) ಇತರ ಮಕ್ಕಳೊಂದಿಗೆ ಬೆರೆತು ಪರಸ್ವರ ಸಂಭಾಷಣೆ, 
ಕಅಕೆಯನ್ನು ಹಾಗು ಪುಸ್ತಕಗಳು. ಪೆನ್ಸಿಲ್‌ ಮತ್ತು ಕಾಗದಗ- 
ಕೊಂದಿಗೂ ಕೆಲಸ ಮಾಡುವುದನ್ನು ಸುಗಮವಾಗಿಸುವ ಒಬ್ಬ 
ವಯಸ್ಸ, ಶಿಕ್ಷಕರೊಂದಿಗೆ ಇರುವಂತೆ ಮಾಡುವ ಮಾರ್ಗೋ- 
ಪಾಯಗಳಕ ಮೇಲೆ ಬಂಡವಾಳ ಹೂಡಬೇಕಾಗುತ್ತದೆ. 


ಇವೆಲ್ಲವನ್ನು ಗಮನಿಸಿದಾಗ ಕಂಡುಬರುವ ಪ್ರಶ್ನೆಯೆಂದರೆ: 
ಸ್ಥಳೀಯ ಸಮುದಾಯಗಳ ಮಕ್ಕಳನ್ನು ಒಟ್ಟುಗೂಡಿಸಿ, ಅವರು 
ರಾಷ್ಟ್ರೀಯ ಶಿಕ್ಷಣ ನೀತಿ-2೦೭೦ ಸಹಬಲವಾಗಿ ಪ್ರತಿಪಾದಿಸುವಂತೆ 
ಪರಪ್ಪರ ಮಾನವೀಯತೆಯಿಂದ ವರ್ತಿಸುವುದನ್ನು ಕಲಅಯಲು 
ನಮ್ಮ ವೈವಿಧ್ಯತೆಯನ್ನು ಮಾನವೀಯ ಹಾಗು ಸಾಂವಿಧಾನಿಕ 
ಮೌಲ್ಯಗಳ ಚೌಕಟ್ಟನಲ್ಲ ಮತ್ತು ವಿವೇಚನಾಪೂರ್ಣ ನೈತಿಕತೆ. 
ವೈಜ್ಞಾನಿಕ ಮನೋಭಾವದೊಂದಿಗೆ ಹಂಚಿಕೊಳ್ಳುವಂತಹ 
ತಾತ್ಲಾಅಕ ಮೊಹಲ್ಲಾ ಕೇಂದ್ರಗಳನ್ನು ಸ್ಥಾಪಿಸುವ ನಿಟ್ಟನಲ್ಲ ಕೆಲಸ 
ಮಾಡಬಹುದೇ? ಈ ಕಠಿಣ ಪ್ರಶ್ನೆಯ ಉತ್ತರವೇ ಭವಿಷ್ಯದಲ್ಲ 
ಶಿಕ್ಷಣವು ಸಾಗಬೇಕಾದ ದಿಕ್ಕನ್ನು ನಿರ್ಧರಿಸುತ್ತದೆ. 


ಹೃದಯಕಾಂತ ದಿವಾನ್‌ ಅವರು ಪ್ರಸ್ತುತ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಭಾಷಾಂತರ ಉಪಕ್ರಮಗಳ ವಿಭಾಗದಲ್ಲ 
ಕೆಲಸ ಮಾಡುತ್ತಿದ್ದಾರೆ. ಇವರು ಏಕಲವ್ಯ ಸಂಸ್ಥೆಯ ಸಂಸ್ಥಾಪಕ ತಂಡದ ಸದಸ್ಯರಾಗಿದ್ದು. ಉದಯಪುರದ ವಿದ್ಯಾ ಭವನ 


[a] 


ಸಂಘದ ಶೈಕ್ಷಣಿಕ ಸಲಹೆಗಾರರಾಗಿ ಕೆಲಸ ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 40೦ ವರ್ಷಗಳಂದ ವಿವಿಧ ಹುದ್ದೆಗಕಲ್ಲ 
ಕೆಲಸ ಮಾಡಿರುತ್ತಾರೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಶೈಕ್ಷಣಿಕ ರಂಗದಲ್ಲ ನವೀನ ಬದಲಾವಣೆ ತರುವ ಹಾಗು ರಾಜ್ಯ 
ಶೈಕ್ಷಣಿಕ ವ್ಯವಸ್ಥೆಗಳ ರಚನೆಗಳಲ್ಲ ತಿದ್ದುಪಡಿ ತರುವ ಪ್ರಯತ್ನಗಳಲ್ಲ ಸಹಭಾಗಿಯಾಗಿದ್ದಾರೆ. ಇವರನ್ನು 
hardy@azimpremijifoundation.org ಮೂಲಕ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಅನುವಾದ: ವಿನಯಾ ವಿಠ್ಗಲ್‌ | ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 13 


